ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳು 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 1 ನೇ ಮಾರ್ಚ್‌, 2020 


ಎಸ್‌.ಸಿ.ಪಿ./ಟಿ.ಎಸ್‌.ಪಿ. ಯೋಜನೆಯ ಅನುದಾನ ಬಳಕೆಯಲ್ಲಿ ಕಳಪೆ ಪ್ರಗತಿಯ ಕುರಿತು 
ಶ್ರೀ ಟಿ.ಎ. ಶರವಣ (ವಿಧಾನಸಭೆಯಿಂದ ಚುನಾಯಿತರಾದವರು) - 


98 (828) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಹಾಗೂ ಸಮಾಜ ಕಲ್ಯಾಣ 
ಸಜಿ ವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) ಎಸ್‌.ಸಿ.ಪಿ./ಟಿ.ಎಸ್‌.ಪಿ. ಯೋಜನೆಯಡಿ 2019-20ನೇ ಸಾಲಿನಲ್ಲಿ ಮೀಸಲಿರಿಸಿದ ಅನುದಾನ ಎಷ್ಟು ; 
(ಎಸ್‌.ಸಿ.ಪಿ./ಟೆ.ಎಸ್‌.ಪಿ. ಯ ಪ್ರತ್ಯೇಕ ವಿವರ ನೀಡುವುದು) 


(ಆ) ಸದರಿ ಮೀಸಲಿರಿಸಿದ ಅನುದಾನದಲ್ಲಿ ಪ್ರಸಕ ಸಾಲಿಗೆ ಬಳಕೆ ಮಾಡಲಾದ ಅನುದಾನದ ಶೇಕಡ 
ಪುಮಾಣ ಎಷ್ಟು ; 


(ಇ) ವರಾಂತ್ಯದಲ್ಲಿ ವೆಚ್ಚ ಮಾಡಲಾಗದೇ ಉಳಿಯುವ ಅನುದಾನ ಬಳಕೆಗೆ ಇಲಾಖೆಯು ಕಂಡುಕೊಂಡ 
ಬದಲಿ ಮಾರ್ಗೋಪಾಯದ ಕ್ರಮಗಳಾವುವು; 


(ಈ) ಯಾವ ಯಾವ ಇಲಾಖೆಗಳು ಎಸ್‌ಸಿಪಿ/ಟಿಎಸ್‌ಪಿ ಅನುದಾನ ಬಳಕೆಯಲ್ಲಿ ಕಳಪೆ ಪ್ರಗತಿಯನ್ನು 
ಸಾಧಿಸಿವೆ; ಅದಕ್ಕೆ ಕಾರಣಗಳೇನು ; 


(ಉ) ಸೂಕ್ತ ನಿರ್ದೇಶನಗಳನ್ನು ನೀಡಿದ್ದಾಗಲೂ ಅನುದಾನ ಬಳಕೆಯಲ್ಲಿ ರಾಜ್ಯವು ಹಿನ್ನಡೆಯನ್ನು 
ಅನುಭವಿಸುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; ಹಾಗಿದ್ದಲ್ಲಿ, ಕೈಗೊಂಡ ಕರಿಣ 
ನಿರ್ಧಾರಗಳೇಮ? 


